ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1259 


ಸದಸ್ಯರ ಹೆಸರು 


ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು 


ಉತ್ತರಿಸಬೇಕಾದ ದಿನಾಂಕ 


17.03.2021 


ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


ಪ್ರಶ್ನ 


ಅ) 


ಕಂದಾಯ ಇಲಾಖೆಯಿಂದ ರೈತರಿಗೆ 
ಮಂಜೂರಾದ ಜಮೀನುಗಳನ್ನು 
ದುರಸ್ತು ಮಾಡುವ ಪ್ರಕ್ರಿಯೆ 
ವಿಳಂಬವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


ಆ) 


ವ್ಯಕ್ತಿ ದುರಸ್ತು ಮಾಡಲು ಅರ್ಜಿ ಪಡೆದು 
ಮೂರ್ನಾಲ್ಕು ವರ್ಷಗಳಾದರೂ 1 
ರಿಂದ 5, 6 ರಿಂದ 11 ಹಾಗೂ 11% 
ಪ್ರಕ್ರಿಯೆ ಪೂರ್ಣವಾಗದೆ ರೈತರು 
ಕಂಗಾಲಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


ಬಂದಿದೆ. 


ಇ) 


ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲ್ಲೂಕು 
ರಾಗಿಬೊಮ್ಮನಹಳ್ಳಿ ಸರ್ವೆ ನಂ. 267 
ರಲ್ಲಿ 1.13.00 ಗುಂಟೆ ದುರಸ್ತಿಗಾಗಿ ಅರ್ಜಿ 
ಸಲ್ಲಿಸಿ 3 ವರ್ಷಗಳಾದರೂ ಪ್ರಕ್ರಿಯೆ 
ಪೂರ್ಣವಾಗಿರುವುದಿಲ್ಲ ಕಾರಣಗಳೇನು; 


ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲ್ಲೂಕು 
ರಾಗಿ ಬೊಮ್ಮನಹಳ್ಳಿ ಸರ್ವೆ ನಂ. 267 ರಲ್ಲಿಯ ಪೋಡಿ 
ದುರಸಿಗಾಗಿ ಭೂಮಾಪನ ಶಾಖೆಗೆ ಯಾವುದೇ ಪ್ರಕರಣ 
ಸ್ಮೀಕೃತಮಾಗಿರುವುದಿಲ್ಲ. ತಹಶೀಲ್ದಾರ್‌, ಮಳವಳ್ಳಿ 
ತಾಲ್ಲೂಕು ಇವರ ಮಾಹಿತಿಯನ್ವಯ ಪ್ರಕರಣದಲ್ಲಿ 
ನಿಯಮಾನುಸಾರ ನಮೂನೆ 1 ರಿಂದ 5ನ್ನು ಭರ್ತಿ 
ಮಾಡಿ ಮೇಲು ಸಹಿಗಾಗಿ ಉಪವಿಭಾಗಾಧಿಕಾರಿಗಳಿಗೆ 
ಸಲ್ಲಿಸಲಾಗಿತ್ತು. ಪ್ರಕರಣದಲ್ಲಿ ಕೆಲವು ನ್ಯೂನ್ಯತೆ 
ಗಳಿರುವುದರಿಂದ ಅದನ್ನು ಸರಿಪಡಿಸಿ ಸಲ್ಲಿಸಲು 
ತಿಳಿಸಲಾಗಿರುತ್ತದೆ. 


ಈ 


Rs 


| ಇತೀಚೆಗೆ ದುರಸ್ತು ಪ್ರಕ್ರಿಯೆಯನ್ನು 
ಆನ್‌ಲೈನ್‌ ಮಾಡಿದ್ದ ಈ ಬಗ್ಗೆ 
ಕಂದಾಯ ಅಧಿಕಾರಿಗಳಿಗೆ ಸೂಕ್ತ 
ತರಬೇತಿ ಇಲ್ಲದೆ ವಿಳಂಬಬಾಗುತ್ತಿದೆ; ಈ 
ಬಗ್ಗೆ ತರಬೇತಿ ನೀಡಲು ಏನು 
ಕ್ರಮವಹಿಸಲಾಗುತ್ತದೆ; (ವಿವರ 
ಒದಗಿಸುವುದು) 


ಉ) 


ಒಟ್ಟಾರೆ ಈ ಪ್ರಕ್ರಿಯೆಯನ್ನು ತ್ವರಿತ 
ವಾಗಿ ಪೂರ್ಣಗೊಳಿಸಲು ಸರ್ಕಾರ 


ಪೋಡಿ ದುರಸ್ತಿ ಕಾರ್ಯವನ್ನು ಆನ್‌ಲೈನ್‌ ಮೂಲಕ 
ನಿರ್ವಹಿಸುವ ಕುರಿತು ಆಯುಕ್ತರು ಭೂಮಿ ಉಸುವಾರಿ 
ಕೋಶ ಬೆಂಗಳೂರು ಇವರ ಪತ್ರ ಸಂಖ್ಯೆ: ಬಿಎಂಸಿ! 
ಸಿಎಜಿ/01/2019-20 ದಿನಾಂಕ:6-6-2020 ಮತ್ತು 
ಸರ್ಕಾರದ ಪತ್ರ ಸಂಖ್ಯೆ ಕಂಇ 88 ಎಲ್‌ಜಿಪಿ 2018 
ದಿನಾಂಕ:07-07-20200 ರಲ್ಲಿ ಸೂಚಿಸಿರುವಂತೆ 


| ನಮೂನೆ 1 ರಿಂದ 5 ಮಾಹಿತಿಯನ್ನು ಡಿಜಿಟೈಜ್‌ 


ಮಾಡಲು ತಂತ್ರಾಂಶ ಅಭಿವೃದ್ಧಿಪಡಿಸಿದ್ದ, ಸದರಿ 
ತಂತ್ರಾಂಶದಲ್ಲಿ ಡಾಟಾ ಎಂಟ್ರಿ ಮಾಡಲು ಬಾಕಿ 


ಕೈಗೊಂಡ ಕ್ರಮಗಳೇನು? ಇರುತ್ತದೆ. ತಂತ್ರಾಂಶದ ಕುರಿತು ಸಿಬೃಂದಿ/ಅಧಿಕಾರಿ 
(ey . ಗಳಿಗೆ ಸೂತ್ತ ತರಬೇತಿ ಮತ್ತು ಮಾರ್ಗದರ್ಶನ | 
ನೀಡಲಾಗಿದೆ. 
< 
ಸಂಖ್ಯೆ: ಸಿ ೫ 
ಖ್ಯ: ಕಂಇ43 ಎಸ್‌ಎಸ್‌ಸಿ 2021 4 ವೋ ಕ್‌ 
(ಆರ್‌. ಅಶೋಕ) 


ಕಂದಾಯ ಸಚಿವರು 


